ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 892 

ಸದಸ್ಯರ ಹೆಸರು ಶ್ರೀ ಯು.ಬಿ. ವೆಂಕಟೇಶ್‌ (ನಾಮನಿರ್ದೇಶನ 
ಹೊಂದಿದವರು) 

ಉತ್ತರಿಸುವವರು ಮಾನ್ಯ ಗಣಿ ಮತ್ತು ಭೂ ವಿಜ್ನಾನ, ಮಯಿಳಾ ಮತ್ತು 


ಮಕ್ಕಳ ಅಬಿವೃದ್ಧಿ ಹಾಗೂ ವಿಕಲ ಚೇತನರ ಮತ್ತು 
ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು. 


ಉತ್ತರಿಸಬೇಕಾದ ದಿನಾಂಕ 21-12-2021 
ಪ್ರಶ್ತೆ ಉತ್ತರ 

ರಾಜ್ಯದಲ್ಲಿ ಮಹಿಳಾ ಮತ್ತು| ಹೌದು 

ಮಕ್ಕಳ ಹಕ್ಕುಗಳ 

ಉಲ್ಲಂಘನೆಯ ಪ್ರಕರಣಗಳು 

ಬೆಳಕಿಗೆ ಬಂದಿವೆಯೇ; 

ಹಾಗಿದ್ದಲ್ಲಿ, ಕಳೆದ ಮೂರು | ಒಳಾಡಳಿತ ಇಲಾಖೆಯಲ್ಲಿ ಕಳೆದ ಮೂರು ವರ್ಷಗಳಲ್ಲಿ 

ವರ್ಷಗಳಲ್ಲಿ ಮಹಿಳೆಯರ ಹಕ್ಕುಗಳ ಉಲ್ಲಂಘನೆ ಸಂಬಂಧ ದಾಖಲಾದ 

ರಾಜ್ಯಾದಾದ್ಯಂತ ಪ್ರಕರಣಗಳ ಸಂಖ್ಯೆ: 

ದಾಖಲಾದಂತಹ ಪ್ರಕರಣಗಳ 

ಸಂಖ್ಯೆ ಎಷ್ಟು; ಅಪರಾಧ ಶೀರ್ಷಿಕೆ 2020 [2021 
ಅತ್ಯಾಚಾರ 480 507 
ಲೈಂಗಿಕ ದೌರ್ಜನ್ಯ 4542 |4428 
ವರದಕ್ಷಿಣೆ ಸಾವು 175 |149 
ವರದಕ್ಷಿಣೆ ಕಿರುಕುಳ 1532 | 1631 
ಗಂಡ/ಗಂಡನ 2031 |2115 


ಮನೆಯವರಿಂದ ಕಿರುಕುಳ 


ವೆ 


ಕರ್ನಾಟಿಕ ರಾಜ್ಯ ಮಹಿಳಾ ಆಯೋಗದಲ್ಲಿ ಕೌಟುಂಬಿಕ 
ದೌರ್ಜನ್ಯರಕ್ಷಣೆ, ವರದಕ್ಲಿಣೆ ಕಿರುಕುಳ ಮತ್ತು ಸಾವು, ಅತ್ಯಾಚಾರ 
ಮತ್ತು ಸಾವು, ಲೈಂಗಿಕ ಕಿರುಕುಳ, ಕೆಲಸದ ಸ್ಥಳದಲ್ಲಿ ಕಿರುಕುಳ, 
ಪ್ರೇಮ ಪ್ರಕರಣ, ಜೀವನಾಂಶ, ಮಕ್ಕಳ ಅಭಿರಕ್ಕೆ, ವಸತಿ ಕಲ್ಪಿಸುವ 
ಬಗ್ಗೆ ಆಸ್ತಿ ವಿವಾದ, ಪೊಲೀಸ್‌ ದೌರ್ಜನ್ಯ, ಹಣ ವಂಚನೆ, ವಿಚ್ನೇಧನೆ, 
ಜಾತಿ ನಿಂದನೆ, ಸೈಬರ್‌ ಕೈಮ್‌ ಇತ್ಯಾದಿ ಪ್ರಕರಣಗಳಿಗೆ 
ಸಂಬಂಧಿಸಿದಂತೆ ಕಳೆದ ಮೂರು ವರ್ಷಗಳಲ್ಲಿ ದಾಖಲಾದಂತಹ 
ಪ್ರಕರಣಗಳ ಸಂಖ್ಯೆ: 

2018-19 --2696 

2019-20 --2149 

2020-21 --2456 


ಒಳಾಡಳಿತ ಇಲಾಖೆಯಲ್ಲಿ ಮಕ್ಕಳ ಮೇಲಿನ ದೌರ್ಜನ್ಯಕ್ಕೆ 
ಸಂಬಂಧಿಸಿದಂತೆ ದಾಖಲಾದ ಪ್ರಕರಣಗಳ ವಿವರ. 

ಅಪರಾಧ ಶೀರ್ಷಿಕೆ 

ಜೆ.ಜೆ. ಆಕ್ಟ್‌ 

ಬಾಲ್ಯ ವಿವಾಹ 

ವಾಲ ಕಾರ್ಮಿಕ ಪದ್ಮತಿ' 
ಮಕ್ಕಳ ಲೈಂಗಿಕ ದೌರ್ಜನ್ಯ 
ಮಕ್ಕಳ ಮೇಲಿನ 
ಅತ್ಯಾಚಾರ 


ಕರ್ನಾಟಿಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದಲ್ಲಿ ಕಳೆದ 
ಮೂರು ವರ್ಷಗಳಲ್ಲಿ ದಾಖಲಾದ ಮಕ್ಕಳ ಹಕ್ಕುಗಳ ಉಲ್ಲಂಘನೆಯ 
ಪ್ರಕರಣಗಳ ಸಂಖ್ಯೆ: 

2018-19 --201 

2019-20 --449 


2020-21 --265 


ಅಂತಹ ಪ್ರಕರಣಗಳ ತ್ತ್ಮರಿತ 


ಪರಿಹಾರಕ್ಕಾಗಿ ಸರ್ಕಾರವು 
ನಿಗದಿಪಡಿಸಿದ 
ಕಾನೂನಮುಗಳು/ಬಿಯಮಗಳು/ 
ಮಾರ್ಗಸೂಚಿಗಳು ಮತ್ತು 
ಮಹಿಳಾ ಮತ್ತು ಮಕ್ಕಳ 
ಹಕ್ಕುಗಳ ರಕ್ಷಣೆಗಾಗಿ 
ಪರಿಣಾಮಕಾರಿ 
ಅಮುಷ್ಠಾನಗೊಳಿಸಲು 
ಹಾಕಿಕೊಂಡಿರುವ 
ಯೋಜನೆಗಳೇನು? 


ಅಂತಹ ಪ್ರಕರಣಗಳ ಬಗ್ಗೆ ಕರ್ನಾಟಿಕ ರಾಜ್ಯ ಮಹಿಳಾ ಆಯೋಗವು 


ಪ್ರಕರಣಗಳನ್ನು ಪರಿಶೀಲಿಸಿ, ಸಂಬಂದಪಟ್ಟ ಪ್ರಾದಿಕಾರಗಳಾದ, |: 
ಜಿಲ್ಲಾಧಿಕಾರಿ, ಪೊಲೀಸ್‌ ವರಿಷ್ಠಾಧಿಕಾರಿ,  ಮುಖ್ಯಕಾರ್ಯ 
ನಿರ್ವಹಣಾಧಿಕಾರಿ, ಉಪನಿರ್ದೇಶಕರು, ಜಿಲ್ಲಾ ಮಕ್ಕಳ ರಕ್ಷಣಾ 


ಅಧಿಕಾರಿ ಮತ್ತು ಇತರೆ ಕಚೇರಿಗಳಿಂದ ವರದಿ ಪಡೆದು ಸೂಕ್ತ ಕ್ರಮ 
ಕೈಗೊಳ್ಳಲಾಗುತ್ತದೆ. 


ಒಳಾಡಳಿತ 
National Victim 


ದೌರ್ಜನ್ಯಕ್ಕೊಳಗಾದ ಎಲ್ಲಾ ಪ್ರಕರಣಗಳಿಗೆ 
ಇಲಾಖೆಯಿಂದ ಆರ್ಥಿಕ ಪರಿಹಾರವನ್ನು 
Compensation Scheme ರಡಿ ನೀಡಲಾಗುತ್ತಿದೆ. | 
ಮಕ್ಕಳಿಗೆ ತ್ವರಿತವಾಗಿ ನಿಯಮಾನುಸಾರ ಆರೈಕೆಯನ್ನು ನೀಡಲು 
ಕೆಳಕಂಡ ಕಾನೂನು ಹಾಗೂ ಮಾರ್ಗಸೂಚಿಯಡಿ ಅವಕಾಶ 
ಕಲ್ಪಿಸಲಾಗಿದೆ. 


* ಬಾಲನ್ಯಾಯ (ಮಕ್ಕಳ ಪಾಲನೆ ಮತ್ತು ರಕ್ತಣೆ) ಕಾಯ್ದೆ 2015 
ಹಾಗೂ ಬಾಲನ್ಯಾಯ (ಮಕ್ಕಳ ಪಾಲನೆ ಮತ್ತು ರಕ್ಷಣೆ) 
ನಿಯಮ 2016 

* ಮಕ್ಕಳ ಮೇಲಿನ ಲೈಂಗಿಕ ಅಪರಾಧ ತಡೆ ಕಾಯ್ದೆ 2012 
ಹಾಗೂ ಮಕ್ಕಳ ಮೇಲಿನ ಲೈಂಗಿಕ ಅಪರಾಧ ತಡೆ ನಿಯಮ 
2020. 

*e Commission for Protection of Child Right Act 2005. 

* ಬಾಲಕಾರ್ಮಿಕ ವಿಷೇಧ ಕಾಯ್ದೆ. 

* ಬಾಲ್ಯ ವಿವಾಹ ವಿಷೇಧ ಕಾಯ್ದೆ 2006 ಹಾಗೂ ಬಾಲ್ಯ 
ವಿವಾಹ ನಿಷೇಧ ನಿಯಮ 2016. 

*  ಸಮಗ್ರಮಕ್ಕಳ ರಕ್ಷಣಾ ಯೋಜನೆಯ ಮಾರ್ಗಸೂಚಿ 2014. 


ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿ ಸಮಗ್ರ ಮಕ್ಕಳ ರಕ್ಷಣಾ 
ಯೋಜನೆಯಡಿ ಮಾನ್ಯ ಮುಖ್ಯಮಂತ್ರಿಗಳ ಬಾಲಸೇವಾ 
ಯೋಜನೆ, ಬಾಲಹಿತೈಷಿ, ಉಪಕಾರ್‌ ಯೋಜನೆ ಮತ್ತು 
ವಿಶೇಷ ಪಾಲನಾ ಯೋಜನೆ ಹಾಗೂ ಪ್ರಾಯೋಜಕತ್ವ 
ಯೋಜನೆಯನ್ನು ಅನುಷ್ಠ್ಮಾನಗೊಳಿಸಲಾಗುತ್ತಿದೆ. 


ಇದಲ್ಲದೆ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ 
ಆಯೋಗವು ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿ ಸ್ವತಂತ್ರ 
ಶಾಸನಬದ್ದ ಅಂಗ ಸಂಸ್ಥೆಯಾಗಿರುತ್ತದೆ. ಮಕ್ಕಳ 
ಹಕ್ಕುಗಳನ್ನು ರಕ್ಷಿಸಿ ಬೆಂಬಲ ನೀಡಲು ರಾಜ್ಯ ಮಕ್ಕಳ 
ಹಕ್ಕುಗಳ ರಕ್ಷಣಾ ಆಯೋಗವನ್ನು ರಚಿಸಲಾಗಿದೆ. 


ಸ೦ಖ್ಯೆ: ಮಮ*ಇ 14 ಮಭಾಬ 2021 


್ರಿ ಇ ಜಾನ, ಮಹಿಳಾ ಮತ್ತು ಮಕ್ಕಳ 
ಅಬಿವೃದ್ಧಿ ಹಾಗೂ ವಿಕಲಚೇತನರ ಹಾಗೂ 
ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು. 


